ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 85(904) 
ಮಾನ್ಯ ಸದಸ್ಯರ ಹೆಸರು ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 28/09/2020 
ಉತ್ತರಿಸುವವರು ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


pe 


ಪಕ್ನೆ T ಉತ್ತರ 


sl & al 


ಕಾರ್ಮಿಕ" "ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆಯೆ' ಅಧೀನದಲ್ಲಿರುವ ಮಂಡಳಿಗಳಲ್ಲಿ" ನೊಂದಾಯಿಸಲ್ಪಟ್ಟಿರುವ ಕಾರ್ಮಿಕರ 
ಇದುವರೆಗೆ ಸಂಖ್ಯೆ ಈ ಕೆಳಗಿನಂತಿದೆ; 


ನೋಂದಬಾಯಿಸಲ್ಲಟ್ಟಿರುವ Re 
ವಿವಿಧ ಬಗೆಯ ಕಾರ್ಮಿಕರ ವ ಮಂಡಳಿಯ ಹೆಸರು ಕಾರ್ಮಿಕರ ಸಂಖ್ಯೆ 


ಸಂಖ್ಯೆ ಎಷ್ಟು; 7 ಕರಣ್‌ ಇಷ 
(ಜಿಲ್ಲಾವಾರು ವಿವರ ಮತ್ತು ಇತರೆ 
ನೀಡುವುದು) ನಿರ್ಮಾಣ ಕಾರ್ಮಿಕರ 
ಕಲ್ಯಾಣ ಮಂಡಳಿ 
2 ಕರ್ನಾಟಕ ರಾಜ್ಯ ಅಂಬೇಡ್ಕರ್‌ ಕಾರ್ಮಿಕಸೆಹಾಯೆ ಹಸ್ತಿ 
ಅಸಂಘಟಿತ ಯೋಜನೆಯಡಿ [1 ವರ್ಗಗಳ 53,672 ಅಸಂಘಟಿತ 
ಕಾರ್ಮಿಕರ ಸಾಮಾಜಿಕ | ಕಾರ್ಮಿಕರನ್ನು ನೊಂದಾಯಿಸಲಾಗಿರುತ್ತದೆ. (ಜಿಲ್ಲಾವಾರು 
ಭದ್ರತಾ ಮಂಡಳಿ ಮಾಹಿತಿಯನ್ನು ಅನುಬಂಧ-2ರಲ್ಲಿ ಒದಗಿಸಲಾಗಿದೆ. 
ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಫಾಸೆ 
ಪರಿಹಾರ  ಯೋಜನಯಡಿ 7,78,485 ಚಾಲಕರನ್ನು 
ಮಂಡಳಿಯ ಫಲಾನುಭವಿಗಳಾಗಿ ಗುರುತಿಸಲಾಗಿದೆ. 
(ಜಿಲ್ಲಾವಾರು ಮಾಹಿತಿಯು ಲಭ್ಯವಿರುವುದಿಲ್ಲ). 


25,34,822 
(ಜಿಲ್ಲಾವಾರು ಮಾಹಿತಿಯನ್ನು ' ಅನುಬಂಧ 1ರಲ್ಲಿ 
ಒದಗಿಸಲಾಗಿದೆ.) 


3 ಕರ್ನಾಟಕ `ಕಾರ್ವಾ]ರರ್ನಾಟಕ  `'ಕಾರ್ಮಿಕ ಕಲ್ಯಾಣ `ಮಂಡ್‌ಯಲ್ಲ] 
ಕಲ್ಯಾಣ ಮಂಡಳಿ ನೊಂದಣಿ ವ್ಯವಸ್ಥೆ ಇರುವುದಿಲ್ಲ. 

2019-20ನೇ ಸಾಲಿಗೆ ಕಾರ್ಮಿಕ ಕಲ್ಯಾಣ ನಿಧಿಗೆ 
ವಂತಿಗೆ ಪಾವತಿಸಿರುವ ಒಟ್ಟು 41,31,063 ಸಂಘಟಿತ 
ಕಾರ್ಮಿಕರು ಕಾರ್ಮಿಕ ಕಲ್ಯಾಣ ಮಂಡಳಿಯ ವ್ಯಾಪ್ತಿಗೆ 
ಒಳಪಡುತ್ತಾರೆ. ಜಿಲ್ಲಾವಾರು ಕಾರ್ಮಿಕರ ಮಾಹಿತಿಯನ್ನು 
ಅನುಬಂಧ-3 ರಲ್ಲಿ ಲಗತ್ತಿಸಿದೆ. 


ಮೆ 


ಕಾರ್ಮಿಕರ ಕಲ್ಯಾಣ ನಿಧಿಗೆ 


ಸರ್ಕಾರ ನೀಡಿರುವ 1. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ: 
ಅನುದಾನ ಎಷ್ಟು; (ವಿವರ ” ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು 
ನೀಡುವುದು ) ಸೆಸ್‌ ಕಾಯ್ದೆಯಡಿಯಲ್ಲಿ ಸೆಸ್‌ ಸಂಗ್ರಹಮಾಡಿ, ಸಂಗ್ರಹವಾದ ಸೆಸ್‌ ಮೊತ್ತದಿರದ ಕಟ್ಟಡ 


ಕಾರ್ಮಿಕರಿಗೆ ರೂಪಿಸಿದ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತಿದೆ. ಹಾಗಾಗಿ 
ಸರ್ಕಾರದಿಂದ ಅನುದಾನ ಪಡೆಯುತ್ತಿಲ್ಲ. 
2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ 
ಈ ಮಂಡಳಿಯಲ್ಲಿ ಯಾವುದೇ ಕಾರ್ಮಿಕರ ಕಲ್ಯಾಣ ನಿಧಿ ಇರುವುದಿಲ್ಲ. ಆದರೆ, 
ಮಂಡಳಿಯು ಜಾರಿಗೊಳಿಸುತ್ತಿರುವ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ರಾಜ್ಯ 
ಸರ್ಕಾರದಿಂದ ಬಿಡುಗಡೆಗೊಳಿಸಿರುವ ಅನುದಾನದ ವಿವರ ಈ ಕೆಳಕಂಡಂತಿದೆ. 


ಕರ್ನಾಟಕ ರಾಜ್ಯ ಖಾಸಗಿ 
4 ವಾಣಿಜ್ಯ ಸಾರಿಗೆ ೌರ್ಮಿಕರ Fr ಸಾ 
3 | ವರ್ಷ ಅಪಘಾತ ಪರಿಹಾರ ಸಹಾಯ ಹಸ್ತ ಯೋಧನ 
ಸಂ ಯೋಜನೆ (ಪ್ರಾರಂಭಿಕ ವರ್ಷ:2017-18) 
(ಥೂ. ಲಕ್ಷಗಳಲ್ಲಿ) (ರೂ. ಲಕ್ಷಗಳಲ್ಲಿ) 
1 2011-12 200 — 
2 2012-13 100 — 
3 2013-14 329 — 
420475 53 ವ 
5 2015-16 750 — 
6 2016-17 750 — 
7 2017-18 1650 1000.00 
8 2018-19 1022.50 2083.35 
i] 2019-20 333.00 901.50 
10 12020-21 0.50 — 


3. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ:- 
ಸರ್ಕಾರದಿಂದ 2016-17 ರಿಂದ 2020-21ರ ವರೆಗೆ ಸರ್ಕಾರದಿಂದ 
ಬಿಡುಗಡೆಯಾದ ಅನುದಾನವನ್ನು ಈ ಕೆಳಕಂಡಂತೆ ನೀಡಲಾಗಿದೆ. ಪ್ರಸ್ತುತ 2020-21ನೇ 
ಸಾಲಿನಲ್ಲಿ ರೂ. 300 ಲಕ್ಷಗಳು ಬಿಡುಗಡೆಗೊಳಿಸಲಾಗಿದೆ. 


ಕ್ರ ಎರ ಬಿಡುಗಡೆ ಆಗಿರುವ ಅನುದಾನ 
ಸಂ (ರೂ. ಲಕ್ಷಗಳಲ್ಲಿ) 

1 2016-17 240 

2 2017-18 600 

3 2018-19 500 

4 2019-20 718 

5 2020-21 300 


Ey 


2016-17 ರಿಂದ 2018- 
19ನೇ ಸಾಲಿನಲ್ಲಿ 
ಕಾರ್ಮಿಕರ ಕಲ್ಯಾಣ 
ನಿಧಿಯಿಂದ ಕಾರ್ಮಿಕರಿಗೆ 


ನೀಡಿರುವ ಸಹಾಯಧನ. 


ಏಷ್ಟು? 
(ವಿವರ ನೀಡುವುದು) 


1 ಕರ್ನಾಟಕ ಕಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ`ಕಲ್ಯಾಣ ಮಂಡಳಿ:- 


2016-17 ರಿಂದ 2018-19ನೇ ಸಾಲಿನಲ್ಲಿ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ 
ಮಂಡಳಿಯ ಫಲಾನುಭವಿಗಳಿಗೆ ರೂ. 319.24 ಕೋಟಿ ಮೊತ್ತವನ್ನು ವಎಧ 
ಯೋಜನೆಗಳಡಿ ವಿತರಿಸಲಾಗಿರುತ್ತದೆ. ವಿವರಗಳನ್ನು ಅನುಬಂಧ-4 ರಲ್ಲಿ ನೀಡಿದೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ 


2016-17 ರಿಂದ 2018-19ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ 
ಕಾರ್ಮಿಕರ ಸಾಮಾಜಿಕ ಭದ್ರಠಾ ಮಂಡಳಿಯು ಜಾರಿಗೊಳಿಸುತ್ತಿರುವ ಯೋಜನೆಗಳಡಿ 
ಅಸಂಘಟಿತ ಕಾರ್ಮಿಕರಿಗೆ ಬಿಡುಗಡೆಗೊಳಿಸಿರುವ ಸಹಾಯಧನದ ವಿವರ ಈ 
ಕೆಳಕಂಡಂತಿದೆ. 
> ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ 

ಯೋಜನೆ: 


(ಅ) ಅಪಘಾತ ಪರಿಹಾರ ಸೌಲಭ್ಯ 


ಇಷಾ ಪಾರಣ] ನಕಾರ ಸಹಾಹಾ ನನ 
ಫಲಾನುಭವಿಗಳು (ರೂ. ಗಳಲ್ಲಿ) 
TAT ToT 532872 
TT 7 72728240 
085 73 PX EEVEL 


(ಆ) ಶೈಕ್ಷಣಿಕ ಸಹಾಯ ಧನ: (ಪ್ರಾರಂಭಿಕ ವರ್ಷ-2018-19) 


ವರ್ಷ ಫಲಾನುಭವಿ ವಿತರಿಸಿರುವ ಸಹಾಯ ಧನ 
ವಿದ್ಯಾರ್ಥಿಗಳು (ರೂ. ಗಳಲ್ಲಿ) 

2016-17 — — 

2017-18 — — 

2018-19 149 14,90,000/— 


. ಕರ್ನಾಟಕ ಕಾರ್ಮಿಕ ಕಲ್ಮಾಣ ಮಂಡಳಿ 


2016-17 ರಿಂದ 2018-2019ನೇ ಸಾಲಿನವರೆಗೆ ಒಟ್ಟು 54,607 ಸಂಘಟಿತ 
ಕಾರ್ಮಿಕರಿಗೆ ರೂ. 18.73 ಕೋಟಿ ಮೊತ್ತವನ್ನು ವಿವಿಧ ಕಾರ್ಮಿಕ ಕಲ್ಯಾಣ 
ಯೋಜನೆಗಳಿಗೆ ವೆಚ್ಚ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದ ಮಾಹಿಶಿಯನ್ನು 


ಅನುಬಂಧ-5 ರಲ್ಲಿ ಲಗತ್ತಿಸಿದೆ. 


ಕಾಜ 327 ಎಲ್‌ಇಟಿ 2026 


fa Ao 
UO 

( pa ಹೆಬ್ಬಾರ್‌) 
ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


ಅನುಬಂಧ-1 
ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಜೂನ್‌-2007 ರಿಂದ ಆಗಸ್ಟ್‌-2020 
ರವರೆಗೆ ನೋಂದಣಿಯಾದ ಕಟ್ಟಡ ಕಾರ್ಮಿಕರ ಜಿಲ್ಲಾವಾರು ವಿವರ 


3 ಜಿಲ್ಲೆ ಪುರುಷರು | ಮಹಿಳೆಯರು | ಬೇಸಿಕಾರ್ಮಿಕರ 
ಸಂ. 5] ಸಂಖ್ಯೆ 
7 ಬಾಗಲಕೋಟಿ 33784 14375 38157 
7 |ಚಿಳಗಾವಿ 34018 ₹8850 408588 
3 ಬಳ್ಳಾರ 86441 72053 108536 | 
4 Tಜರಗಳಾರ 5286ರ 2352 78402 
5ನಾದರ್‌ [SA 73477 140358 
8 | ಜಜಾಪುರ 42317 38698 %015 
7 | ಜಾಮರಾಜನಗರ 24808 5608 31416 
8 7] ಚಿಕ್ಕಬಳ್ಳಾಪುರ 23550 7600 31550 
9] ಚಿಕ್ಕಮಗಳೂರು 3745 2231 33644 
1 | ಚಿತ್ರದುರ್ಗ 42478 18923 61401 | 
1 ದಾವಣಗೆರೆ 53794 57 $1505 
7 [ಗಣ 73874 2215 938ರ 
3 ಹಾಸನ 50598 23058 74056 
14 | ಹಾಷೇರ 20000 7979 277 
5 ಹುಬ್ಬಳ್ಳಿ 39758 30120 9876: 
15 ಕಲಬುರಗಿ 35800 13377 45177 
7 ಕಾರವಾರ 39464 12764 53228 
7 [ಕಾವಾರ 4597 79 8316 
9 ಕೂಪ 50624 35146 3977 
7 [ಮಡಿಕರ 350 17875 49185 
21 ಮಂಡ್ಯ 3006 70653 40765 
77 7ಮಂಗಳೂರು 60255 10291 7058ರ 
23 ಮೈಸೂರು 74055 FLY 32345 
74 [ರಾಯಜಾರು 30832 16985 47817 
25 ರಾಮನಗರ 47072 7158] 68653 
36 | ಕಷಮೊಗ್ಗ K 44670 T7082 1752 
77 |ತಾಮಕಾರು 34967 6765 4737 
78೯ 7ಉಡುಖ 3437 2೫7 61643 
7೫ Tಯಾದಗಿರ 73504 T7603 43107 
ಒಟ್ಟು 14901459 623787 21,13,936 
ಗ್ರಾಮೀಣ'ಕಟ್ನಡ ಕಾರ್ಮಿಕರ ವಿಶೇಷ ನೋಂದಣೆ ಅಭಿಯಾನ 4,20,886 
ಒಟ್ಟು 25,34,822 


ಅನುಬಂಧ-2 


ಕ್ರಸಂ ಜಿಲ್ಲೆ ಎ ರು ನ ಮನೆಕೆಲಸ | ಮೆಕ್ಕಾನಿಕ್‌ ಎ ರು ಅಗಸರು | ಟೈಲರ್‌ | ಹಮಾಲಿ | ಕುಂಬಾರರು | ಕಮ್ಮಾರರು | ಕ್ಷೌರಿಕರು ಒಟ್ಟು 
1 [ಬಾಗಲಕೋಟಿ 33 13 76 1 7 152 6 23 
2 [ಜಿಂಗಳೂರು 2 OO 2 2 47 $4 [ 274 
| 3 [ಜೆಂಗಳೂರು7 | 19 $56 123 4 5 35 123 1 j46 1636 
4 [ಜೆಂಗಳೊರು2 | 1 22 1941 235 p 71 431 [5 5 62 2940 
7 ಥಂಗಳೂರು | 47 1545 197 1 3 221 103 30 2187 
6] ಚಿಂಗಳೂರು-4 - 22 2254 153 I 105 ET $5 § 7 337 | 300i 
7 | ಚಿಂಗಳೂರು-5 25 338 103 3 3 277 [5 33 1460 
8 [ಬೆಂಗಳೂರು-6 22 879 [7 53 125 67 i i7 7262 
9 [ಬೆಳಗಾವಿ - 382 753 j 37 564 3 1454 
10 [ಬಳ್ಳಾರಿ 47 5] pC 7 37 444 1 653 p 7 50 1350 
1 | ಬೀದರ್‌ 16 I 26 93 246 
12 | ಚಾಮರಾಜನಗರ 21 731 SS 33 [7 275 ಇ 7 106 1276 
1 | ಚಿಕ್ಕಬಳ್ಳಾಪುರ 3 12 15 1 4 7) [7 106 245 
14 | ಚಿಕ್ಕಮಗಳೂರು 194 33 282 T 700 | 243 166 1639 
15 | ಚಿತ್ರದುರ್ಗ 7 30 442 229 64 % 88 775 p 3 734 2139 
16 | ದಕ್ಷೀಂ ಕನ್ನಡ 246 136 3 UT i 265 | 163 140 3349 
17 | ದಾವಣಗೆರೆ 325 166 618 I 16 [e1 998527 E % 331 3320 


18 [ಗದಗ 1 3 107 6 52 1 534 609 3 43 168 1.7 
19 | ಹಾಸನ 13 15 96 184 64 12 534 206 4 7 74 1229 
12 69 81 79 16 18 310 5 10 144 $60 

5 290 TONE UE $6 ac SR 33 10] 

pT 135 35 66 125 40 

23 |ಕೊಡಗು 13 130 19 19 4 7233 12 1 13 1034 
24 | ಕೊಪಳ 102 33 45 1 68 339 DE 1305 
25 ಇವಲಾರ 32 243 199 4 20 215 78 79} 
26 | ಮಂಡ್ಯ 27 628 202 10 52 865 514 15 10 290 2613 
27 | ಮೈಸೂರು 4 55 1800 32 4 12 808 649 3 6 92 3465 
28 |ರಾಯಜೂರು 1 i6 95 20 10 15 282 759 18 1 341 1558 
29 | ರಾಮನಗರ 7 43 32 5 435 157 21 1 28 729 
30 [ಕವಮೊಗ್ಗ 56 123 300 191 565 456 4 26 1721 
31 | ತುಮಕೂರು 84 652 130 195 16 1270 | 840 4 27 8 3226 
32 [ಉಡುಪಿ 36 81 167 13 3 607 30 3 503° 1443 
33 | ಉತ್ತರ ಕನ್ನಡ 3 1 25 156 1 2 60 422 220 890 
34 ವಿಜಯಪುರ 9 213 14 § I 56 168 48 4l 558 
35 [ಯಾದಗಿರಿ 117 ] 155 481 1 155 910 
ಒಟ್ಟು 571 1488 | 15428 3619 770 353 Tene] G4 126 3920 | 53672 


ಅನುಬಂಧ-3 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ 2019-20 ನೇ ಸಾಲಿನ ಜಿಲ್ಲಾವಾರು ವಂತಿಗೆ ಸಂಗ್ರಹದ ವಿವರ 


ಕ್ರಸಂ. ಜಿಲ್ಲೆಯ ಹೆಸರು ಸಗ ಕಾರ್ಮಿಕರ ಸಂಖ್ಯೆ | ಮೊತ್ತ 
Fl ಚಂಗಳೂರು'ನಗರ 70135 3358067 201484020 
p ಬೆಂಗಳೂರು ರೂರಲ್‌ 664 105424 6335440 
3 ಬೆಳಗಾಂ 425 46170 2770200 
4 ಬಳ್ಳಾರಿ pri 45713 3742780 
5 ಬೀದರ್‌ 32 5037 302220 
[) ಬಾಗಲಫೋಟೆ [3 13396 303760 
7 ನಜಯಪುರ 43 13881 832860 
§ ಚಿಕ್ಕಮಗಳೂರು 162 Tel 758660 
9 ಚಾಮರಾಜನಗರ 35 5511 330660 
10 ಚಿತ್ರದುರ್ಗ 43 5661 339660 
Fil ಚಿಕ್ಕಬಳ್ಳಾಪುರ a1 10751 645060 
12 ದಾವಣಗೆರೆ 125 16153 969180 
FE) ಪಕ್ಷಣನ್ನಡ 562 F183 4150980 
14 ಧಾರವಾಡ 338 50637 3037920 
3 ಗದಗ್‌ pl 3733 276920 
ST ಕಲ್ಬುರ್ಗಿ 128 T7616 1056960 
7 ಹಾವೇಕ [il 7969 478140 
18 ಹಾಸನ 103 72944 1376640 
1 1 ಫೊಡಗು 13 10512 630720 
20 ಫೋಪಾಕೆ 267 31393 1883580 
21 ಫೊಷ್ಪಳ 44 495% 257480 
33 ವೈಸಾರು 673 3653 5619180 
23 ಮಂಡ್ಯ 3 19889 1193340 
24 ರಾಮನಗರ 275 40624 3437440 
pr ರಾಯಚೂರು pI] 7379 442730 
36 ಶಿವಮೊಗ್ಗೆ 139 275 1677900 
27 ತುಮಕೂರು 243 34631 2077860 
28 ಉಡುಫಿ 327 37333 334720 
px ಉತ್ತರ ಕನ್ನಡ [7 799 479940 
30 ಯಾದಗಿರಿ FF) 4107 746420 
ಢ ಒಟ್ಟು 16025 4131063 247863780 


ಅನುಬಂಧ-4 


2016-17, 2017-18 ಮತ್ತು 2018-19 ನೇ ಸಾಲಿನಲ್ಲಿ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳಿಗಾಗಿ ಖರ್ಚು ಮಾಡಿರುವ ವಿವರ 


2017-18 M89 
ಸೌಲಭ್ಯಗಳ ವಿವರ 2016-17 
ಸಂಖ್ಯೆ 7 ಮೊತ್ತ ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ | 
ಶೈಕ್ಷಣಿಕ ಧನಸಹಾಯ 80,412 37,37,81,879 79,256 38,47,17.037 95,637 533,279,365 
ಮದುಕ ಧನಸಹಾಯ 488 4,42,00,000 9,457 47,26,00.000 71,380 475,875,000 
ಅಂತ್ಯ ಸೆರಸ್ಕಾರಕ್ಕೆ ಮೆಚ್ಚ 7854 10,04,40,252 2178 11,73,95,000 7208 117,282,000 
ಪ್ರಮುಖ ವೈದ್ಯಕೀಯ 74 175,73,70 ಕಕ 2,04,21,791 530 12,829,473 
ಅಪಘಾತ ಪರಿಹಾರ 51 70,94,000 56 99,48.000 58 13,781,000 
ಹೆರಿಗೆ ಧನಸಹಾಯ 333 81,36,000 467 70,05,000 33 9,160,000 
ವೈದ್ಯಕೀಯ ವೆಚ್ಚ WE 82,891 44 2,80,500 192 5,593,838 
ಗ 1 5,000 0 0 0 9 
ಪಿಂಚಣಿ ಸಲಭ್ಯ 416 27,78,000 343 3,53,000 520 12052000 
ಮರ್ಬಲತ3 ಪಿಂಚಣಿ 5 7,31,000 [) $77,000 f; 1.212.000 
ಅನಿಲ ಭಾಗ್ಯ — — - — 4,055 p) 
ಶ್ರಮ ಸಾಮರ್ಥ್ಯ ವ | ವ — ps 3137 55972533 
ಬಿಎಂಟಿಸಿ ಬಸ್‌ ಪಾಸ್‌ — - _ — 1,602 [i] 
ವಸ8 ಸೌಲಭ್ಯ - ps — — [) 0 
ಶಿಶು ಪಾಲನಾ _ pe g _ 0 y 
ಕೇಲದ್ರಗಳ ಸ್ಥಾಪನೆ 
ಒಟ್ಟು 923i | 93,48,22,732 92,498 101,93,97,328 | 1,19,898 | 123,80,38,489 


ಅನುಬಂಧ-5 


ವರ್ಷ 


2016- 
(ಬಿಡುಗಡೆ 240-00 ಲಕ್ಷ) 


17 


2017-18 


(ಬಿಡುಗಡೆ 600-06 ಲಕ್ಷ) 


2018-19. 


(ಬಿಡುಗಡೆ 500-00 ಲಕ್ಷ) 


ಕಸಂ | ಯೋಜನೆಗಳ ಏವರ | ತಲ್‌ನಭವ | ತರ. | ಲಾನಭನಿ | ರೂ. | ಸಲಾನೆ] ರೂ. 
ಸಂಖ್ಯೆ ರ ಸಂಖ್ಯೆ 3 ) ಸಂಖ್ಯೆ E 

1 ೈಶ್ಷಿಕ ಪೋತ್ಸಾಹ 12902 2,59,56,600 17414. 7,11,40,200 21,127 8,57,34,000 
ಧನ ಸಹಾಯ 

2 ವೈದ್ಯಕೀಯ ನೆರವು: 05 49,250 05 50,000 ತ 74,011 
ಮೃತ ಕಾರ್ನಿಕನ 

3 ಅಂತ್ಯ ಸಂಸ್ಕಾರಕ್ಕೆ 198 9,90,000 302 15,10,000 326 16,30,000 
ಧನ ಸಹಾಯ. 

[ಕಾರ್ಮಿಕರ 

4 | ಅಪಘಾತ ಧನ — - 1 3000 1 3,000 
ಸಹಾಯ 
ಅಂಗವಿಕಲ 
ಕಾರ್ಮಿಕರಿಗೆ ಕೃತಕ 

5 ಅಂಗಸಾಧನ — — — — 1 5,000 
ಖರೀದಿಸಲು ಧನ 
ಸಹಾಯ 
ವೈದ್ಧಕೀಯೆ 466 

S ME - - 1 ಸಂಘಟನ) | w - 

~- |ವಾರ್ಷಿಕ ಕ್ರೀಡಾ 650 500 700 

? | ಟುಟ (2 ಸಂಘಟನೆ) 80000 (0 ಸಂಘಟನೆ) 140009 (1 ಸಂಘಟನೆ) ನು | 

ಒಟ್ಟು 13,755 2,70,75,850 18,688 7,28,23,200 22,164 8749601 


